ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1099 

ಮಾನ್ಯ ಸದಸ್ಯರ ಹೆಸರು ಶ್ರೀ ಬಿ.ಜಿ ಪಾಟೀಲ್‌ (ಸ್ನಳೀಯ ಸಂಸ್ಥೆಗಳ ಕೇತು 

ಉತ್ತರಿಸಬೇಕಾದ ದಿನಾಂಕ 15/03/2021 

ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ 

ಶಿಕ್ಷಣ ಸಚಿವರು 

ಕ್ರ ಪ್ರಶ್ನೆ ಉತ್ತರೆ 

ಸಂ 

ಅ) | ಕಲಬುರಗಿಯಲ್ಲಿ ಭಾರತ ಸರ್ಕಾರದ “ಪ್ರಧಾನ ಮಂತಿ ಸ್ವಸ್ಥ ಸುರಕ್ಷಾ! 

| ಸ್ಥಾಪನೆಯಾಗಬೇಕಿದ್ದ ಯೋಜನೆ"ಯಡಿ “ಆಲ್‌ ಇಂಡಿಯಾ ಇನ್ನಟಿಟ್ಟೊಟ್‌ ಆಫ್‌ 

"ಹಿಮ್ಸ್‌ ' ಹುಬ್ಬಲ್ಲಿ- | ಮೆಡಿಕಲ್‌ 'ಸೈನ್ಸ್‌ಸ್‌" (A1್ಬS) ಏಂಬ ಸೂಪರ್‌ ಸೈಷಾಲಿಟಿ 

ಧಾರವಾಡಕ್ಕೆ ಬೋಧಕ ಸಂಸ್ಥೆಯನ್ನು ವಿವಿಧ ರಾಜ್ಯಗಳಲ್ಲಿ ಪ್ರಾರಂಭಿಸುವ 
ಸ್ಮಳಾಂತರಿಸುತ್ತಿರುವುದು ಹೊಣೆಯು ಭಾರತ ಸರ್ಕಾರದ್ದಾಗಿರುತ್ತೆದೆ. ಅದರಂತೆ ಇಂತಹ 


ಸಂಸ್ಥೆಯನ್ನು ಹೊಂದುವ ರಾಜ್ಯಗಳಲ್ಲಿ ಕರ್ನಾಟಿಕ ರಾಜ್ಯವು 
ಒಂದಾಗಿರುತ್ತದೆ. ಈ ಯೋಜನೆಯ ಮಾನದಂಡಗಳನ್ಸಯ 
ಅಂದಾಜು 200 ಎಕರೆ ಭೂಮಿ, ನಾಲ್ಕು ಪಥಗಳ ಸಾರಿಗೆ 


ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಬಂದಿದ್ನಲ್ಲಿ, ಏಮ್ಸ್‌ | ಸಂಪರ್ಕ, ನೀರು, ವಿದ್ಯುತ್‌ ಸಂಪರ್ಕ: ಮತ್ತು ಇತರೆ 
| ಹುಬ್ಮಳ್ಳಿ-ಛಾರವಾಡಕ್ಯೆ ಸೌಲಭ್ಯಗಳನ್ನು ಹೊಂದಿರುವ ಸ್ಥಳಗಳನ್ನು ರಾಜ್ಯ ಸರ್ಕಾರವು 
'! ಸೈಳಾಂತರಿಸಲು ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಬೇಕಾಗಿರುತ್ತದೆ. 

ಕಾರಣಗಳೇಮ? (ವಿವರ. 

ನೀಡುವುದು) | ಈ ಹಿನ್ನೆಲೆಯಲ್ಲಿ ಪ್ರಾರಂಭಿಕವಾಗಿ ರಾಮಸಗರ, ಧಾರವಾಡ, 


ಬಿಜಾಪುರ, ಕಲಬುರಗಿ ಈ ಜಿಲ್ಲೆಗಳಲ್ಲಿ ಏಮ್ಸ್‌ ಸಂಸ್ಥೆಯನ್ನು 
ಇ) | ಕಲಬುರಗಿಯಲ್ಲಿ ಏಮ್ಸ್‌ | ಪ್ರಾರಂಭಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. 
ಸ್ಥಾಪಿಸಲು ಮರುಚಿಂತನೆ 
ಮಾಡುವೆ ಯೋಜನೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾರವಾಢ ಇವರ 
ಸರ್ಕಾರದ ಮುಂದಿದೆಯೇಳ | ದಿನಾಂಕ 18/09/2020 ರ ಪತ್ರದಲ್ಲಿ ಧಾರವಾಡ ತಾಲ್ಲೂಕಿಪ 
(ವಿವರ ನೀಡುವುದು) ಇಟಿಗಟ್ಟಿ ಗ್ರಾಮದಲ್ಲಿ ಕರ್ನಾಟಕ ಕೈಗಾರಿಕ ಪ್ರಧೇಶಾಭಿವೃದ್ಧಿ 
ಮಂಡಳಿ ಯಿಂದ ಭೂ ಸ್ವಾಧೀನ ಪಡಿಸಿಕೊಂಡಿರುವ ಜಾಗವು 
ಏಮ್ಸ್‌ ಸಂಸ್ಥೆಯನ್ನು ಪ್ರಾರಂಭಿಸುವುದಕ್ಕೆ ಹಾಗೂ ಕೇಂದ್ರ 
ಸರ್ಕಾರವು ನಿಗಧಿ ಪಡಿಸಿರುವ ಮಾನದಂಡಗಳನ್ನು ಪೂರೈಸಲು 
ಸದರಿ ಸ್ಥಳವು ಸೂಕ್ತವೆಂದು ನಿರ್ಣಯಕೆ, ಬಂದು, ಹುಬ್ಮಳ್ಳಿ- 
ಧಾರವಾಡದಲ್ಲಿನ' ಜಾಗ ಮತ್ತು ಇತರೆ ಮಾಹಿತಿಯೊಂದಿಗೆ 
ಕೇಂದ್ರ ಸರ್ಕಾರಕ್ಕೆ ದಿನಾಂಕ 29/09/2020 ರಂದು ಪತ್ರ 
ಬಲೆಯಲಾಗಿದೆ. 


ಕೇಂದ್ರ ಸರ್ಕಾರದ "ತಪಾಸಣಾ ತಂಡವು ಈಗಾಗಲೇ 
ಗುರುತಿಸಲ್ಪಟ್ಟ ಜಾಗಕ್ಕೆ ದಿನಾ೦ಕ 02112/2020 ರಂದು ಬಂದು 
ಪರಿವೀಕ್ಷಣೆ ಮಾಡಿರುತ್ತಾರೆ. 


' ಏಮ್ಸ್‌ ಸಂಸ್ಥೆಯನ್ನು ಪ್ರಾರಂಭಿಸುವ ಯೋಜನೆಯು ಕೇಂದ್ರ |: 
ಸರ್ಕಾರದಾಗಿರುವುದರಿಂದ ಇದುವರೆವಿಗೂ ಯಾವುದೇ 
| ಸ್ಮಳದಲ್ಲಿ ಏಮ್ಸ್‌ ಸಂಸ್ಥೆಯನ್ನು ಪ್ರಾರಂಭಿಸಿರುವುದಿಲ್ಲ. 
ಸಂಖ್ಯೆ: ಎ೦ಇಡಿ 159 ಎ೦ಎಂಸಿ 2021 _ 
| ಕ್‌ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


